ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
2. ವಿಧಾನ ಪರಿಷತ್ತಿನ ಸಬಸ್ಯರ ಹೆಸಠಶು 


1576 
ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ (ಸ್ಥಳೀಯ ಸಂಸ್ಥೆಯಿಂದ 


ಚುನಾಯಿತರಾದವರು) 


3. ಉತ್ತರಿಸುವ ಸಚಿವರು 


ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು, 


ಸಾಂಖ್ಯಿಕ ಸಚಿವರು 


4. ಉತ್ತರಿಸಬೇಕಾದ ದಿನಾಂಕ 24-09-2021 
ಕ್ರ ಪ್ರಶ್ನೆ ಉತ್ತರೆ § 
ನಿಂ 
ಆಅ) | ರಾಜ್ಯದಲ್ಲಿ ಕಾಫಿ ಬೆಳೆಗಾರರು ಸರಿಯಾದ ಬೆಲೆ ಮತ್ತು | ಬಂದಿದೆ, 
ಹವಮಾನ ವೈಪರೀತ್ಯದಿಂದ ಸಂಕಷ್ಟಕ್ಕೀಡಾಗಿರುವುದು | ಕಾಫಿ ಬೆಳೆಗಾರರನ್ನು ಬೆಂಬಲಿಸಲು ಕಾಫಿ ಮಂಡಳಿಯಿಂದ 10 ಹೆ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ ಇದಕ್ಕೆ ಪ್ರದೇಶದ ವೆರಗಿನ ಸಣ್ಣ ರೈತರಿಗೆ ಈ ಕೆಳಕಂಡ ಅಭಿವೃದ್ದಿ 
ಸರ್ಕಾರದ ಪರಿಹಾರಗಳೇನು: (ವಿವರ ನೀಡುವುದು) ಕಾರ್ಯಕ್ರಮಗಳಿಗೆ ಸಹಾಯಧನವನ್ನು ಕಲ್ಪ್ಲಿಸಲಾಗಿರುತ್ತದೆ. 

" - ಕಾಫಿ ತೋಟಗಳ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸಲು 
ಕಾಫಿ ತೋಟಗಳ ಮರುಸ್ಥಾಪನೆ ಕಾರ್ಯಕ್ರಮದಡಿ ಹಳೆಯ ಮತ್ತು 
ಅನುತ್ಪಾದಕ ಕಾಫಿ ಗಿಡಗಳನ್ನು ತೆಗೆದು ಅಧಿಕ ಇಳುವರಿ ನೀಡುವ 
ಮತ್ತು ರೋಗ ನಿರೋಧಕ ಕಾಫಿ ತಳಿಗಳ ಗಿಡಗಳನ್ನು ನಾಟಿ 
ಘಟಕ ವೆಚ್ಚದ ಶೇ40 ರಷ್ಟು ಸಹಾಯಧನವನು. 
ಕಲ್ಪಿಸಲಾಗಿರುತ್ತದೆ. 

« ನೀರು ಸಂಗ್ರಹಣಾ ಘಟಕಗಳ ನಿರ್ಮಾಣಕ್ಕೆ ಹಾಗೂ ಉಪಕರಣಗಳ 

` ಖರೀದಿಗೆ ಘಟಕ" ವೆಚ್ಚದ ಶೇ.40 ರಷ್ಟು ಸಹಾಯಧನವನು. 
\ ಕಲ್ಪಿಸಲಾಗಿರುತ್ತದೆ. 

«e ಕಾಪಿ ಬೆಳೆಗಾರರು ಹೆಚ್ಚಿನ ಆದಾಯ ಗಳಿಸಲು ಪರಿಸರ ಪ್ರಮಾಣಿ 

ಕಾಫಿ ಉತ್ಪಾದನೆಗೆ ಪ್ರೋತ್ಸಾಹಿಸಲು ಪರಿಸರ ಪ್ರಮಾಣಿಃ 
j ಹೆಚ್ಚದ ಶೇ. 50 ರಷ್ಟು ಭರಿಸಲಾಗುತ್ತದೆ. 

ಎ ಸಮುದಾಯ ಭಾಗಿತ್ವದಲ್ಲಿ ಕಾಫಿ ಮಾರಾಟಕ್ಕೆ ಉತ್ತೇಜಿಸುಎ. 
ಸಲುವಾಗಿ ಸಣ್ಣ ರೈತರ ಗುಂಪು/ಸ್ಥಸಹಾಯ ಸಂಘ / ಸಹಕಾರ 
ಮಾರಾಟ ಸಂಸ್ಥೆಗಳಿಗೆ ಪ್ರತಿ ಕೆ.ಜಿ. ಕಾಫಿಗೆ ರೂ.4.00 ಗಳನ್ನು 
ಬೆಂಬಲ ಬೆಲೆಯಾಗಿ ಪಡೆಯಲು ಅವಕಾಶ ಕಲ್ಪಿಸಲಾಗಿರುತ್ತದೆ. 

ಅತೀವೃಷ್ಟಿ ಹಾಗೂ ಪ್ರವಾಹದಿಂದ ಹಾನಿಯಾದ ಕಾಫಿ ಬೆಳೆಗಾರರಿ? 
SDRF/ NDRF ಮಾರ್ಗಸೂಚಿಯನ್ವಯ ರೂ.೧೮೦೦೦/ಹೆ. ನಂತೆ ಗರಿಷ್ಠ 
೨ಹೆ. ವರೆಗೆ ಪರಿಹಾರದ ಮೊತ್ತವನ್ನು ಕಂದಾಯ ಇಲಾಖೆಯ ಮೂಲ! 
ವಿತರಿಸಲಾಗುತ್ತದೆ. 

ಆ) ಕೇರಳ ರಾಜ್ಯದಲ್ಲಿ ಕಾಫಿ ಬೆಳೆಗೆ ಬೆಂಬಲ ಬೆಲೆ | ಬೆಂಬಲ ಬೆಲೆ ನಿಗಧಿ ಪಡಿಸಿರುವುದಿಲ್ಲ. 


ನೀಡಲಾಗುತ್ತಿದ್ದು, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ 
ಬೆಂಬಲ ಬೆಲೆ ನೀಡಲು ಸರ್ಕಾರದ ಕ್ರಮಗಳೇನು? (ವಿವರ 
ನೀಡುವುದು) 


No.HORTI 439 HGM 2021 


p _ ಸ 
(ಲಸಪಾನರತ್ಪ 
ತೋಟಗಾರಿಕೆ ಮತ್ತು ಯೋಜನೆ! ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


